ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


'ದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


72 (154) 
ಶ್ರೀ. ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಷೇತು 
13.09.2021 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಕ್ರಸಂ; ಪ್ರಶ್ನೆ ಉತ್ತರ 
[2 ರಾಜ್ಯದಲ್ಲಿರುವ ಸರ್ಕಾರಿ ಮತ್ತ" ರಾಜ್ಯದ ಸರ್ಕಾರ ಪ್ರಾಥಮಿಕ ವತ್ತ ಪಾಢ ಶಾಲೆಗಳಲ್ಲಿ 
ಅನುದಾನಿತ “ಪ್ರಾಥಮಿಕ ಮತ್ತು | ಖಾಲಿ ಇರುವ ಶಿಕ್ಷಕರ ಸಂಖ್ಯೆಯ ವಿವರ ಈ ಕೆಳಕಂಡಂತಿದೆ 
ಪೌಢಶಾಲೆ”ಗಳಲ್ಲಿ ಪ್ರಸ್ತುತ ಖಾಲಿ , 
ಇರುವ ದೈಹಿಕ ಶಿಕ್ಷಕರು; ಚಿತ್ರಕಲಾ ಬೆನಗಳೊರು ಸ ಕಲಬುರಗಿ ಧಾರವಾಡ 
ಮತ್ತು ಸಂಗೀತ ಶಿಕ್ಷಕರುಗಳ ಸಂಖ್ಯೆ ಮೈಸೂರು ವಿಭಾಗ ವಿಭಾಗ 
ಎಷ್ಟು ವಿಭಾಗ 
ಪ್ರಾಥಮಿಕ 7ಪ್‌ಢ | ಪಾಫವಾ ಪ್‌ ಪಾನ್‌ 
ಚಿತ್ರಕಲಾ 
ಶಿಕ್ಷಕರು 72 340 01 101 03 72 
ಸಂಗೀತ 
ಶಿಕ್ಷಕರು 82 451 04 23 0) 17 
ದೈಹಿಕ 
ಶಿಕ್ಷಣ 957 808 644 250 731 145 
[1 ೨ತಕರು IR el 
ರಾಜ್ಯದ ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ 
* ರಾಜ್ಯದಲ್ಲಿ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಒಟ್ಟು 
76 ಹುದ್ದೆಗಳು ಹಾಗೂ ಅನುದಾನಿತ ಪೌಢಶಾಲೆ ಸಿಗಲಿ ಒಟ್ಟು 734 
ಹುದ್ದೆಗಳು. ಖಾಲಿ ಇರುತ್ತವೆ. ಕರ್ನಾಟಕ ಶಿಕ್ಷಣ ಕಾಯ್ದೆಯ 1983ರ 
ನಿಯಮ 1999ರ ಅನೆಕ್ಷರ್‌ 4ರಲ್ಲಿನ ಸಿಬ್ಬಂದಿ ಮಾದರಿ ರಚನಾ ಕ್ರಮದಂತೆ 
ವೃತ್ತಿ ಶಿಕ್ಷಕರು 'ಮತ್ತು ಚಿತ್ರಕಲಾ ಶಿಕ್ಷಕರ ಹುದ್ದೆಗಳನ್ನು 
ಪೊರತುಪಡಿಸಲಾಗಿದೆ. 
ರಾಜ್ಯದ ಸರ್ಕಾರಿ ಪ್ರಾಥಮಿಕ ಕಾಲಗಳಿಗೆ ಸಂಬಂಧಸಿದ 
ಆ. ಸದರಿ ಹುದ್ದೆಗಳನ್ನು ಭರ್ತಿ ಸರ್ಕಾರಿ" ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿಯಿರುವ ದೈಹಿಕ 
ಮಾಡುವ ಕುರಿತು ಸರ್ಕಾರ 


£} 


ಚಿಂತನೆ ನಡೆಸಿದೆಯೇ; 


ಹಾಗಿದ್ದಲ್ಲಿ. ಸದರಿ ಪ್ರಕ್ರಿಯೆಯನ್ನು 
ಯಾವಾಗ 
ಪ್ರಾರಂಭಿಸಲಾಗುವುದು; 


ಶಿಕ್ಷಕರು, ಚಿತ್ರಕಲಾ ಶಿಕ್ಷಕರು ಮತ್ತು ಸಂಗೀತ ಶಿಕ್ಷಕರುಗಳ ಹುಣ್ದೆಗಳನ್ನು 
ಭರ್ತಿ ಮಾಡುವ "ಬಗ್ಗೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು 
ಸಲ್ಲಿಸಲಾಗಿದ್ದು, ಆರ್ಥಿಕ ಇಲಾಖೆಯು ಆರ್ಥಿಕ ಮಿತವ್ಯಯ ಸಡಿಲಗೊಂಡ" 
ನಂತರ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ತಿಳಿಸಿರುತ್ತದೆ. 


ರಾಜ್ಯದ ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ 

ಖಾಸಗಿ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ 
ಇದ್ದಲ್ಲಿಅಂತಹ ಶಾಲೆಗಳಿಗೆ ದೈಹಿಕ ಶಿಕ್ಷಣ ಶಿಕ್ಷಕರನ್ನು 
ಅವಕಾಶವಿರುತ್ತದೆ. ಆದರೆ, ರಾಜ್ಯದಲ್ಲಿ ಖಾಸಗಿ ಅನುದಾನಿತ ಪ್ರಾಥಮಿಕ 
ಶಾಲೆಗಳಲ್ಲಿ ಹೆಚ್ಚುವರಿ ಶಿಕ್ಷಕರು ಇರುತ್ತಾರೆ. ಮತ್ತು ಸರ್ಕಾರದ ಸುತ್ತೋಲೆ 
ಸಂಖ್ಯೆ: ಇಡಿ 267 ಪಎರಿಸಿ 2007, ಭಿನಾಂಕ: 12- 10-2007ರಲ್ಲಿರುವಂತೆ 
ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಹೆಚ್ಚುವರಿ ಶಿಕ್ಷಕರು ಇರುವುದರಿಂದ 
ಅವುಗಳಲ್ಲಿನ ಅನುದಾನಿತ ಹುದ್ದೆಗಳು ಖಾಲಿಯಾದಲ್ಲಿ ಅಥವಾ ಒಂದು 
ಖಾಸಗಿ ಪ್ರಾಥಮಿಕ ಶಾಲೆಯನ್ನು ಸಹಾಯಾನುದಾನಕ್ಕೆ ಒಳಪಡಿಸಿದ 


ನೇಮಸಲು 
ನೇಮಿಸಲು 


ಪ್ರಥಮ ಸಂದರ್ಭದಲ್ಲಿ ಸಾವ ಪಾವಕ ಕಾಲಾ ಶಿಕ್ಷಕರ ಹಜ್ಜೆಗಳನ್ನು] 
ಸಹಾಯಾನುದಾನಕ್ಕೆ ಒಳಪಡಿಸದೇ ಉಳಿದಿದ್ದಲ್ಲಿ ಅಂತಹ ಖಾಲಿ 
ಹುದ್ದೆಗಳನ್ನು ಹೆಚ್ಚುವರಿ ಶಿಕ್ಷಕರುಗಳಿಂದ ತುಂಬಿಕೊಳ್ಳೇಕೆ ಹೊರತು ನೇರ 
ನೇಮಕಾತಿ ಮಾಡಿಕೊಳ್ಳತಕ್ಕದ್ದಲ್ಲ ಎಂದು ಸೂಚಿಸಲಾಗಿದ್ದು ಸದರಿ 
ಸುತ್ತೋಲೆಯನ್ನಯ ಕ್ರಮವಹಿಸಲಾಗುವುದು. 


ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಿಗೆ ಸಂಬಂಧಿಸಿದಂತೆ 

ಆಯುಕ್ತರ ಕಛೇರಿ ಪತ್ರ ಸಂಖ್ಯೆಸಿ4()ಸ.ಪ್ರೌಶಾ/ಹು.ಭ- 
ಅನಮು.01/2018-19 `ದಿನಾಂಕ:30.05.2018, 18.02.2019 ರನ್ನಯ ಒಟ್ಟು 
5500 ಖಾಲಿ ಇರುವ ಹುದ್ದೆಗಳಲ್ಲಿ ಭರ್ತಿ ಇದರಲ್ಲಿ ಚಿತ್ರಕಲಾ ಶಿಕ್ಷಕರ 
ಬಟ್ಟು 339, ಸಂಗೀತ ಶಿಕ್ಷಕರ ಒಟ್ಟು 130, ದೈಹಿಕ ಶಿಕ್ಷಣ ಶಿಕ್ಷಕರ ಒಟ್ಟು 
331 ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವಂತೆ ಕೋರಿ 
ಪ್ರಸ್ತಾವನೆ ಸಲ್ಲಿಸಿದ್ದು. ಆರ್ಥಿಕ ಇಲಾಖೆಯು ಕೆಲವೊಂದು ಅಂಶಗಳ ಬಗ್ಗೆ 
ಮಾಹಿತಿ ಕೋರಿದ್ದು, ಸದರಿ ಮಾಹಿತಿಯನ್ನು ಆಯುಕ್ತರು ಸಾರ್ವಜನಿಕ 
ಶಿಕ್ಷಣ ಇಲಾಖೆ, ಬೆಂಗಳೂರು ಇವರಿಂದ ಪಡೆದು ಆರ್ಥಿಕ ಇಲಾಖೆಯ 
ಸಹಮತಿ ನಂತರ ಹುದ್ದೆಗಳನ್ನು ಭರ್ತಿ ಮಾಡಲು ಪರಿಶೀಲಿಸಲಾಗುವುದು. 


ರಾಜ್ಯದ ಅನುದಾನಿತ ಪ್ರೌಢ ಶಾಲೆಗಳಿಗೆ ಸಂಬಂಧಿಸಿದಂತೆ 


ರಾಜ್ಯ ಅನುದಾನಿತ ಪೌಢಶಾಲೆಗಳಲ್ಲಿನ ಹುಡ್ಡೆಗಳನ್ನು ಭರ್ತಿ 
ಮಾಡುವ ಕುರಿತು ಆರ್ಥಿಕ ಮಿತವ್ಯಯ ಸಡಿಲಗೊಂಡ ನಂತರ 
ಪರಿಶೀಲಿಸಲಾಗುವುದು ಹಾಗೂ ಅನುದಾನಿತ ಪೌಢಶಾಲೆಗಳಿಗೆ 
ಸಂಬಂಧಿಸಿದಂತೆ, ದಿನಾಂಕ:31/12/2015ರ ಪೂರ್ವದಲ್ಲಿ ನಿವೃತ್ತಿ 
ರಾಜೀನಾಮೆ, ಮರಣ ಕಾರಣಗಳಿಂದಾಗಿ ಖಾಲಿಯಾದ ಹುದ್ದೆಗಳನ್ನು 
ಭರ್ತಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. 


ತ ನ್ಲಾವಾದಲ್ಲಿ ಆ ಸಂಸ್ಥೆಗಳನ್ನು 
ಅನುದಾನಕ್ಕೊಳಪಡಿಸಲು 
ಸರ್ಕಾರಕ್ಕಿರುವ ತೊಂದರೆಗಳೇನು? 


ಕ್ರಸಂ(ಆ1ರಲ್ಲಿ ವಿವರಿಸಲಾಗಿದೆ. 


ರಾಜ್ಯದ ಸರ್ಕಾರಿ ಪ್ರಾಥಮಾಾಲೆಗಳಿಗೆ ಸಂಬಂಧಸದಂತೆ 
ಪ್ರಶ್ನೆ ಉದ್ಭವಿಸುವುದಿಲ್ಲ. 


ರಾಜ್ಯದ ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ 


ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಿಗೆ ಸಂಬಂಧಿಸಿದಂತೆ 
ಪ್ರಶ್ನೆ ಉದ್ಭವಿಸುವುದಿಲ್ಲ. 

ರಾಜದ ಅನುದಾನಿತ ಪೌಢ ಶಾಲೆಗಳಿಗೆ ಸಂಬಂಧಿಸಿದಂತೆ 
ಪ್ರಸ್ಲಾವನೆಯು ಪರಿಶೀಲನೆಯಲ್ಲಿರುತ್ತದೆ. 


ಸಂಖ್ಯೆ ಇಪಿ 65 ಎಲ್‌ಬಿಪಿ 2021 


